ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಐದನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 11ನೇ ಡಿಸೆಂಬರ್‌, 2೦14 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಮೂರನೇ ಪಟ್ಟ 
ಆ) ದಿನಾಂಕ 1೦.12.2014ರ ಎರಡನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ಗ್ರಾಮೀಣಾ ವೃದ್ಧಿ ಮತ್ತು 
ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರ ಪಂಚಾಯತ್‌ ರಾಜ್‌ ಸಚಿವರು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 23(6೦೨) 
ಇ) ಅಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೂರನೇ ಪಟ್ಟಿ 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ವೈ.ಎಸ್‌ .ವಿ.ದತ್ತ, ಹೆಚ್‌.ಡಿ.ರೇವಣ್ಣ, 
ಎನ್‌. ಚಲುವರಾಯಸ್ವಾಮಿ, ಕೆ.ಎಂ.ಶಿವಅಂಗೇಗೌಡ ಹಾಗೂ ಇತರರು ರಾಜ್ಯದಲ್ಲ ಕಬ್ಬು 
ಬೆಳೆಗಾರರಿಗೆ. ಪ್ರತಿ ಟನ್‌ ಕಜ್ಜನ ದರ ರೂ 25೦೦ ನೀಡುವುದಾಗಿ ಸರ್ಕಾರ 
ಹೊರಡಿಸಿರುವ ಆದೇಶವು ಜಾರಿಯಾಗದಿರುವುದರಿಂದ ಉದ್ಭವಿಸಿರುವ ಪರಿಸ್ಥಿತಿ ಬಗ್ಗೆ 

ಮತ್ತು 

ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಆರ್‌. ಅಶೋಕ್‌, ಗೋವಿಂದ ಎಂ. 
ಕಾರಜೋಳ, ವಿಶ್ವೇಶ್ವರ ಹೆಗಡೆ ಕಾಗೇರಿ... ಬಸವರಾಜ ಬೊಮ್ಮಾಯಿ ಹಾಗೂ ಇತರರು 
ರಾಜ್ಯದಲ್ಲಿ ಕಬ್ಬು ಬೆಳೆಗೆ ನಿಗದಿತ ಬೆಲೆ 2೮೦೦ರೂ ಗಳನ್ನು ಈ ಣೆಯಾಗಿದ್ದರೂ 
ಹಲವಾರು ಸಕ್ಕರೆ ಕಾಖಾಂನೆಗಳು ಸದರಿ ಬೆಲೆಯನ್ನು ರೈತರಿಗೆ ಪ ಪಾವತಿಸದಿರುವ “ಗ್ಗೆ 
ಹಾಗೂ ರಾಜ್ಯದಲ್ಲ ರೈತರು ಬೆಳೆದ ಮೆಕ್ಕೆಜೋಳ, ಹತ್ತಿ, ಈರುಳ್ಳ, ಭತ್ತ ಮತ್ತು ಇತರ 
ಬೆಳೆಗಳ ಬೆಲೆ ಕುಸಿದಿರುವುದರಿಂದ ಚೆಕಬಟ ಬೆಲೆ ಘೋಷಣೆ ಮಾಡುವ ಬಗ್ಗೆ ನಡೆದ 
ಚರ್ಚೆಗೆ ಸರ್ಕಾರದ ಉತ್ತರ. 


ಪು.ತಿ.ನೋ., 


ವವ 


3. ವರದಿಗಳನ್ನೊಪ್ಲಿಸುವುದು 


ಶ್ರೀ ಕೆ. ಗೋಪಾಲ ಪೂಜಾರಿ (ಅಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳ ಮತ್ತು 
ಪಂಚಾಯತ್‌ ರಾಜ್‌ ಸಮಿತಿ) ಅವರು 2೦14-15ನೇ ಸಾಅನ ಸ್ಥಳೀಯ ಸಂಸ್ಥೆಗಳ 
ಮತ್ತು ಪಂಚಾಯತ್‌ ರಾಜ್‌ ಸಮಿತಿಯ ಏಳನೇ, ಎಂಟನೇ ಮತ್ತು ಒಂಭತ್ತನೇ 
ವರದಿಗಳನ್ನೊಫಪ್ಟಿಸುವುದು. 


4. ಸಂವಿಧಾನ ತಿದ್ದುಪಡಿ ಸ್ಥಿರೀಕರಣ ನಿರ್ಣಯ 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು ಸಂವಿಧಾನ (ಒಂದು ನೂರ 
ಇಪ್ಪತ್ತೊಂದನೇ ತಿದ್ದುಪಡಿ) ವಿಧೇಯಕ, 2೦14ನ್ನು ಸ್ಥಿರೀಕರಿಸಲು 
ಅಂಗೀಕರಿಸಬೇಕೆಂದು ಮಂಡಿಸುವುದು. 

“ಸಂಸತ್ತಿನ ಉಭಯ ಸದನಗಳಲ್ಲ ಅಂಗೀಕರಿಸಲಾದ ಸಂವಿಧಾನ 
(ಒಂದು ನೂರ ಇಪ್ಪತ್ತೊಂದನೇ ತಿದ್ದುಪಡಿ) ವಿಧೇಯಕ, 2೦14ರ ಭಾರತ ಸಂವಿಧಾನದ 
ಅನುಚ್ಛೇದ 368ನೇ (2)ನೇ ಖಂಡದ ಪರಂತುಕದಲ್ಲನ (ಬ) ಖ೦ಡದ ವ್ಯಾಪ್ತಿಯೊಳಗೆ 
ಈ ಸದನವು ಸ್ಥಿರೀಕರಿಸುತ್ತದೆ". 


ವಿಧೇಯಕವನ್ನು ಮಂಡಿಸುವುದು 


ಕರ್ನಾಟಕ ಪೌರ ಸಭೆಗಳು ಮತ್ತು ಇತರ ಕೆಲವು ಕಾನೂನು (ತಿದ್ದುಪಡಿ) ವಿಧೇಯಕ, 2೦14 

ಡಾ|| ಖಮರುಲ್‌ ಇಸ್ಲಾಂ( ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ 

ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ ಸಚಿವರು) ಅವರು:- 

ಅ) 2೦14ನೇ ಸಾಅನ ಕರ್ನಾಟಕ ಪೌರ ಸಭೆಗಳು ಮತ್ತು ಇತರ ಕೆಲವು ಕಾನೂನು 
(ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


6. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ತುಕಾರಾಂ. ಈ ಅವರು ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಅಧೀನ 
ಸಂಸ್ಥೆಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲ ಕಳೆದ 10-1 
ವರ್ಷಗಳ೦ದ ನಡೆಸಲಾಗುತ್ತಿರುವ ಮೊರಾರ್ಜ ದೇಸಾಯಿ/ಕಿತ್ತೂರು ರಾಣಿ ಚೆನ್ನಮ್ಮ 
ವಸತಿ ಶಾಲೆಗಳಲ್ಲ ಪ್ರಾಂಶುಪಾಲರಾಗಿ/ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ 
ಸಿಬ್ಬಂದಿಗಳನ್ನು ಖಾಯಂಗೊಳಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ 
ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


. ಶ್ರೀ ಕೆ.ಜಿ.ಬೋಪಯ್ಯ ಅವರು ಕೊಡಗು ಜಲ್ಲೆಯ, ಮಡಿಕೇರಿ ತಾಲ್ಲೂಕು, ಕುಂಜಲ 
ಪಂಚಾಯತ್‌ ವ್ಯಾಪ್ತಿಯ ಗ್ರಾಮಗಳಾದ ನಾಲಡಿ, ಯಮಕಪಾಡಿ, ಪಾಲಂಗಾಲ 
ಗ್ರಾಮಗಳ ವ್ಯಾಪ್ತಿಯಲ್ಲನ ಏಲಕ್ಕಿ ಮಲೆಯ ಜಾಗವನ್ನು ಅರಣ್ಯ ಇಲಾಖೆಯ ಪಶಕ್ಕೆ 
ಚಟ್ಟು ಕೊಡುವ ಹಾಗೂ ಇದಕ್ಕೆ ಪರಿಹಾರ ಕೋರಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ 
ಗಮನ ಸೆಳೆಯುವುದು. 

. ಶ್ರೀ ಜ.ಅ. ನಿಂಗಯ್ಯ ಅವರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಳಸ ಪಟ್ಟಣಕ್ಕೆ ಶಾಶ್ವತ 
ಕುಡಿಯುವ ನೀರನ್ನು ಒದಗಿಸಲು NRDWP ಯೋಜನೆ ಅಡಿಯಲ್ಲನ ಕಾಮಗಾರಿಯು 
ಪೂರ್ಣಗೊಳ್ಳದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 

. ಶ್ರೀ ಎನ್‌. ಚಲುವರಾಯ ಸ್ವಾಮಿ ಅವರು ಬೆಂಗಳೂರು ಮಹಾನಗರದ ಹೊರವರ್ತುಲ 
ಚ.ಎಂ.ಐ.ಸಿ ನೈಸ್‌ ರಸ್ತೆಯನ್ನು ಒಪ್ಪಂದದ ರೀತ್ಯಾ ಸಿಮೆಂಟ್‌ ರಸ್ತೆಯನ್ನು 
ನಿರ್ಮಿಸದಿರುವುದು ಹಾಗೂ ಈ ರಸ್ತೆಯಲ್ಲ ಸಂಚರಿಸುವ ವಾಹನಗಳಂದ ಹೆಚ್ಚಿನ 
ಟೋಲ್‌ ಹಣವನ್ನು ವಸೂಆ ಮಾಡುತ್ತಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ 
ಸಚಿವರ ಗಮನ ಸೆಳೆಯುವುದು. 

. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕು 
ದಂಡಿಗನಹಳ್ಳ ಹೋಖಳ ಕಾಚೇನಹಳ್ಳ ಏತ ನೀರಾವರಿ ಯೋಜನೆಯು 
ಕುಂಠಿತಗೊ೦ಡಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 

. ಶ್ರೀ ಮಂಜುನಾಥ ಗೌಡ ಕೆ.ಎಸ್‌. ಅವರು ಬೆಂಗಳೂರು ಗ್ರಾಮಾಂತರ ಜಲ್ಲೆಯ 
ಹೊಸಕೋಟೆ ತಾಲ್ಲೂಕಿನ ಕಾಚರಕನಹಳ್ಳ ಮತ್ತು ಕೋಡಿಹಳ್ಳ ಏತ ನೀರಾವರಿ 
ಯೋಜನೆಯ ಕಾಮಗಾರಿಯನ್ನು ಪ್ರಾರಂಭಸದಿರುವುದರಿಂದ ಆ ಭಾಗದ ರೈತರುಗಳಗೆ 
ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 

. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು ವಿಜಯಪುರ ಲ್ಲೆ ಮತ್ತು ತಾಲ್ಲೂಕಿನ 
ಮಕಣಾಪುರ ಗ್ರಾಮದ ಹಲವು ದಅತ ಕುಟುಂಬದವರನ್ನು ಒಕ್ಕಲೆಜ್ಣಸಿ, 
ವಶಪಡಿಸಿಕೊಂಡಿರುವ ಜಮೀನನ್ನು ಅವರಿಗೆ ಹಿಂದಿರುಗಿಸುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 

. ಶ್ರೀಮತಿ ವಿನಿಶಾ ನೆರೊ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಹೊಸದಾಗಿ 
ನಿರ್ಮಿಸಿರುವ. ಮೇಲ್‌ಸೇತುವೆಗಳ ಕೆಳಭಾಗದ ಪ್ರದೇಶಗಳಲ್ಲ ಸ್ವಚ್ಛತೆಯನ್ನು 
ನಿರ್ವಹಿಸದಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

. ಶ್ರೀ ಪ್ರಸನ್ನಕುಮಾರ್‌ ಕೆ.ಬ. ಅವರು ಶಿವಮೊಗ್ಗ ತಾಲ್ಲೂಕಿನ ಸರ್ವೆ ನಂ.1 ರಲ್ಲ 
6೦೦ಎಕರೆ ಪ್ರದೇಶದಲ್ಲಿ ಉಳದಿರುವ 4೦4 ಎಕರೆ ಖಾಅ ಪ್ರದೇಶದಲ್ಲಿ 
ಕೈಗಾರಿಕೋದ್ಯಮಿಗಳಗೆ ಅನುಕೂಲವಾಗುವಂತೆ 2೮೦ ಎಕರೆ ಪ್ರದೇಶವನ್ನು “5.೯.7'' 
“ಕೈಗಾರಿಕಾ ವಸಾಹತು”ವನ್ನಾಗಿ ಮೀಸಅರಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 


ಗಮನ ಸೆಳೆಯುವುದು. 
ಪು.ತಿ.ನೋ., 


ME AS 
10.ಶ್ರೀ ಜ.ಅ.ನಿಂಗಯ್ಯ ಅವರು ಕಡೂರು- ಮಂಗಳೂರು ರಸ್ತೆಯನ್ನು ಸಂಪರ್ಕಿಸುವ 
ಬಂಕೇನಹಳ್ಳಿ-ಬಗ್ಗಸಗೋಡು ರಸ್ತೆಯ ಮಧ್ಯೆ ಹರಿಯುವ ಹೇಮಾವತಿ ನದಿಗೆ 
ನಿರ್ಮಿಸಲಾಗಿದ್ದ ಸೇತುವೆಯು ಹೆಚ್ಚಿನ ಮಳೆಯುಂದಾಗಿ ಕುಸಿದಿರುವುದರಿಂದ 
ಸಾರ್ವಜನನಿಕರಿಗೆ ತೊಂದರೆಯುಂಬಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 

11. ಶ್ರೀ ಪಿ. ರಾಜೀವ್‌ ಅವರು ಬೆಳಗಾವಿ ಜಲ್ಲೆ ನಗರಾಭಿವೃದ್ಧಿ ಪ್ರಾಧಿಕಾರವು ಹೊರಡಿಸಿರುವ 
ನಕಾಶೆಯಲ್ಲ ಸುಮಾರು 33 ಸಾವಿರ ಎಕರೆ ಫಲವತ್ತಾದ ನೀರಾವರಿ ಭೂಮಿಯನ್ನು 
ಖರಾಖು ಭೂಮಿ ಎ೦ದು ನಮೂದಿಸಿರುವುದರ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಸವ 
ಗಮನ ಸೆಳೆಯುವುದು. 

12. ಶ್ರೀಯುತರುಗಳಾದ ಹೆಚ್‌.ಸಿ. ಬಾಲಕೃಷ್ಣ ಮತ್ತು ಹೆಚ್‌.ಡಿ. ರೇವಣ್ಣ ಅವರುಗಳು ಹಾಸನ 
ಜಲ್ಲೆಯ ಚನ್ನರಾಯಪಟ್ಟಣ, ಹೊಳೆನರಸೀಪುರ ಮತ್ತು ಹಾಸನ ತಾಲ್ಲೂಕುಗಳಲ್ಲಿ 
ಕುಡಿಯುವ ನೀರಿಗೆ ಸಮಸ್ಯೆಯಿರುವುದರಿ೦ದ 353 ಕೊಳವೆ ಬಾವಿ ಕಾಮಗಾರಿಗಳಗೆ 
ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭವ್ಯೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 

13. ಶ್ರೀಯುತರುಗಳಾದ ಮಧು ಎಸ್‌. ಬಂಗಾರಪ್ಪ, ವೈ.ಎಸ್‌.ವಿ.ದತ್ತಾ, ಎ.ಅ.ರಮೇಶ್‌ 
ಬಂಡಿಸಿದ್ದೇಗೌಡ,  ಸುಧಾಕರ್‌ಲಾಲ್‌ ಮತ್ತು ಇತರರು ರಾಜ್ಯದಲ್ಲ ಜಲ್ಲಾ 
ಪಂಚಾಯತ್‌ಗಳ ಮೂಲಕ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ 
ಯೋಜನೆಯನ್ನು ಕಾರ್ಯಗತ ಮಾಡುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ 
ಯೋಜನೆಯನ್ನು ತಯಾರಿಸಿ ಆಯಾ ಕ್ಷೇತ್ರದ ಶಾಸಕರ ಅನುಮೋದನೆಯನ್ನು 
ಪಡೆಯದೆ ಅನುದಾನವನ್ನು ದುರ್ಬಳಕೆ ಮಾಡುತ್ತಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ls ಸಚಿವರ ಗಮನ ಸೆಳೆಯುವುದು. 

14. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಎನ್‌. ಚಲುವರಾಯಸ್ವಾಮಿ, 
ಎ.ಬಿ.ರಮೇಶ್‌ ಬಂಡಿಸಿದ್ದೇಗೌಡ ಹಾಗೂ ಇತರರು ರಾಜ್ಯದಲ್ಲ ರೈತರು ಬೆಳೆದ ಭತ್ತಕ್ಕೆ 
ಸರಿಯಾದ ಬೆಲೆ ಸಿಗದಿರುವುದರಿಂದ ರೈತರಿಗೆ ನಷ್ಟವುಂಬಾಗುತ್ತಿರುವ ವಿಷಯದ ಬಗ್ಗೆ 
ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಸ ಗ್ರಾಹಕರ ವ್ಯವಹಾರಗಳ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 

15. ಶ್ರೀ ಎಸ್‌.ಆರ್‌.ವಿಶ್ವನಾಥ ಅವರು ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯ 18 
ಕಿ.ಮೀ ವ್ಯಾಪ್ತಿಯಲ್ಲರುವ ಸರ್ಕಾರಿ ಭೂಮಿಯಲ್ಲ ಕಟ್ಟರುವ ಮನೆಗಳನ್ನು 
ಭೂ ಸುಧಾರಣಾ ಕಾಯ್ದೆಯ ಕಲಂ ೨4 ಸಿ ರಡಿ ಸಕ್ರಮಗೊಳಸುವ ಬಗ್ಗೆ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


7. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ದೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಬಸವರಾಜ ಬೊಮ್ಮಾಯಿ , ಕೆ.ಜಿ.ಬೋಪಯ್ಯ, 
ಸಿ.ಏ.ರವಿ, ವಿ.ಸುನೀಲ್‌ಕುಮಾರ್‌ ಹಾಗೂ ಇತರರು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತು 
ಡಾ| ಕಸ್ತೂರಿ ರಂಗನ್‌ ನೀಡಿರುವ ವರದಿ ಅನುಷಾ ನದಿಂದಾಗಿ ಪಕ್ಷಿಮ. ಘಟ್ಟಗಳಗೆ 
ಹೊಂದಿಕೊಂಡಿರುವ ಜಲ್ಲೆಗಳ ಜನರಿಗೆ ಅನ್ಯಾಯವಾಗದಂತೆ ಅವರನ್ನು 'ಒಕ್ಕಲೆಚ್ಚಸ ಸದಂತೆ 
ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರ ಕ್ರಮಗಳ ಬಗ್ಗೆ ಚರ್ಚೆ. 


ಪು.ತಿ.ನೋ.., 


ಸ್‌ 


ಆ. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


ಶ್ರೀ ಹೆಚ್‌.ಡಿ.ರೇವಣ್ಣ ಅವರು “ನಕಅ ದಾಖಲೆಗಳನ್ನು ನೀಡಿರುವ ಗುತ್ತಿಗೆದಾರರ 
ವಿರುದ್ಧ ಕ್ರಮ” ಬಗ್ಗೆ ದಿನಾ೦ಕ:೦೨.12.೨೦14ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 
ಒಂದನೇ ಪಟ್ಟಿಯಲ್ಲನ ಪ್ರಶ್ನೆ ಸಂಖ್ಯೆ: ೦158ಕ್ಕೆ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


ಹಿ. ಓ೦ಪ್ರಕಾಶ 
ಕಾರ್ಯದರ್ಶಿ 


My 
4) ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


